[ 


ಕರ್ನಾಟಕ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 313 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾಂಕ 


ಟ್ಟ 


ರಿಷತ್ತು 


ಶ್ರೀ ಘೋಟ್ಟೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು 


06-03-2020 


ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


Cw 


ಪ್ರಶ್ನೆ 


ಕಾರವಾರ ಜಿಲ್ಲೆಯಲ್ಲಿ ಸರ್ಕಾರದ ಭಾಗ್ಯಲಕ್ಷ್ಮಿ 
ಬಾಂಡ್‌ ಯೋಜನೆಯ ಎಂದಿನಿಂದ ಜಾರಿಗೆ 
ಬಂದಿರುತ್ತದೆ: ಹಾಗೂ ಆ ಯೋಜನೆಯಡಿ 
2017-18 ರಿಂದ 2019-20ನೇ ಸಾಲಿನವರೆಗೆ 
ಎಷ್ಟು ಹೆಣ್ಣು ಮಕ್ಕಳಿಗೆ ಬಾಂಡ್‌ 
ವಿತರಿಸಲಾಗಿದೆ: (ಜಿಲ್ಲಾವಾರು/ತಾಲ್ಲೂಕುವಾರು 
ವಿವರ ನೀಡುವುದು) 


ಸರ್ಕಾರದ ಭಾಗ್ಯಲಕ್ಷ್ಮಿ ಯೋಜನೆಯು 2006-07ನೇ ಸಾಲಿನಿಂದ ಜಾರಿಗೆ 
ಬಂದಿರುತ್ತದೆ. 
ಈ ಯೋಜನೆಯಡಿ ಕಾರವಾರ ಜಿಲ್ಲೆಯಲ್ಲಿ 2017-18605 2019-20ನೇ 
ಸಾಲಿನವರೆಗೆ ವಿತರಿಸಲಲಾದ ಬಾಂಡ್‌ ಗಳ ಜಿಲ್ಲಾವಾರು/ತಾಲ್ಲೂಕುವಾರು 
ವಿವರಗಳು ಈ ಕೆಳಕಂಡಂತಿವೆ; 


ಹಿಂದಿನ 3 ವರ್ಷಗಳಲ್ಲಿ ಭಾಗ್ಯಲಕ್ಷ್ಮಿ 
ಬಾಂಡ್‌ನ್ನು ಪಡೆದ ಮಕ್ಕಳ ಸಂಖ್ಯೆ ಎಷ್ಟು: 
ಇದಕ್ಕೆ ತಗುಲಿದ ವೆಚ್ಚ ಎಷ್ಟು(ವರ್ಷವಾರು 
ವಿವರ ನೀಡುವುದು) 


ಹಿಂದಿನ 3 ವರ್ಷಗಳನ್ನು 


ಕ. | ತಾಲ್ಲೂಕು ವಿತರಿಸಲಾಗಿರುವ ಬಾಂಡ್‌ ಒಟ್ಟು 
ಸಂ 2017-18 2018-19 2019-20 
1 ಕಾರವಾರ 134 Ny) 723 929 
2 Teoಕೋಲ 187 78 752 1017 
3 ಕುಮಟಾ 278 86 1029 1393 
4 | ಹೊನ್ನಾವರ 242 37 1340 1619 
5 ಭಟ್ಟಿಳ 241 51 810 102 
6 ಶಿರಸಿ 257 76 1182 1515 
7 ಸಿದ್ದಾಪುರ 184 20 651 855 
8 ಯಲ್ಲಾಮರ 106 24 431 561 
9 | ಮುಂಡಗೋಡು 171 13 566 750 
10 | ಹಳಿಯಾಳ 280 46 1093 1419 
11 | ಜೋಯಿಡಾ 90 17 428 535 
ಒಟ್ಟು 2170 520 9005 11695 


ಭಾಗ್ಯಲಕ್ಷ್ಮಿ ಬಾಂಡ್‌ ನ್ನು ಪಡೆದ ಮಕ್ಕಳ 
ಸಂಖ್ಯೆ ತಗುಲುವ ವೆಚ್ಚದ ವರ್ಷಾವಾರು ವಿವರ ಕೆಳಕಂಡಂತಿದೆ; 


ಕ್ರ | ತಾಲ್ಲೂಕು ವರ್ಷ ಒಟ್ಟು 
ಸಂ 2016-17 2017-18 2018-19 

1 | ಕಾರವಾರ 273 134 72 479 
2 | ಅಂಕೋಲ 362 187 78 627 
3 |ಕುಮಟಾ 697 278 86 1061 
4 ಹೊನ್ನಾವರ 429 242 37 708 
5 ಭಟ್ಕಳ 443 241 51 735 
6 ಶಿರಸಿ 578 257 76 911 

7 ಸಿದ್ದಾಪುರ 303 184 20 507 
8 ಯಲ್ಲಾಪುರ 164 106 24 294 


9 | ಮುಂಡಗೋಡು 353 171 13 537 

10 | ಪಳೆಯಾಳ 542 280 46 868 

11 | ಜೋಯಿಡಾ 172 90 17 280 
ಒಟ್ಟು 4317 2170 520 7007 


ತಗುಲಿದ ವೆಚ್ಚ ಒಟು ರೂ. 18,43,42,043 


ಇ | 2019-20ನೇ ಸಾಲಿನ ಯೋಜನೆಗೆ 
ಆಯವ್ಯಯದಲ್ಲಿ ಮೀಸಲಿರಿಸಿರು ಅನುದಾನ 
ಎಷ್ಟು: ಪ್ರಸ್ತುತ ಖರ್ಚಾಗಿರುವ ವೆಚ್ಚವೆಷ್ಟು? 
(ಜಿಲ್ಲಾವಾರು/ತಾಲ್ಲೂಕುವಾರು ವಿವರ 
ನೀಡುವುದು) 


2019-20ನೇ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಆಯವ್ಯಯದಲ್ಲಿ 
ರೂ.309.42 ಕೋಟಿಗಳನ್ನು ಮೀಸಲಿರಿಸಿದೆ. ಪ್ರಸ್ತುತ ಜನವರಿ ಅಂತ್ಯದವರೆಗೆ 
ಬಾಂಡ್‌ 
ಬಾಂಡ್‌ 
ನೀಡಲು 
ಸಾಧ್ಯವಾಗುತ್ತದೆ. (ಜಿಲ್ಲೆಗಳಿಂದ ಫಲಾನುಭವಿಗಳ ಮಂಜೂರಾತಿ ನೀಡಿದ 


ರೂ20652 ಕೋಟಿಗಳನ್ನು 1,07,447 ಘಲಾನುಭನಿಗಳಿಗೆ 


ಮುದ್ರಿಸಲು ಎಲ್‌,ಐ.ಸಿಗೆ ಅನುದಾನ ಬಿಡುಗಡೆ ಮಾಡಲಾಗಿದೆ. 


ಮುದ್ರಣದ ನಂತರ ತಾಲ್ಲೂಕುವಾರು/ಜಿಲ್ಲಾವಾರು ವಿವರ 


ನಂತರ ಅನುದಾನಕ್ಕನುಗುಣವಾಗಿ ಬಾಂಡ್‌ ಮುದ್ರಿಸಲಾಗುವುದು.) 


ಸಂಖ್ಯೆ ಮಮ 33 ಮಮಅ 2020 


pT 


(ಶಶಿಕಲಾ ್ನ್‌ಸಾಹೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


